ಎ.ಎ೦. ಕ್ರೀ ಪ್ರತಿಷ್ಠಾನದ ವಾರ್ಶಾಖತ್ರ 


೧ 
ಹೊಂಗನಸು 778 
ಸಂಪುಟ: ೧೦ ಸಂಚಿಕೆ: ೦೧ ಏಪ್ರಿಲ್‌ ೨೦೨೨ ಪುಟಗಳು ೮ ವಾರ್ಷಿಕ ಚಂದಾ ರೂ. ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 10 Issue: 01 April 2022 Pages - 8 ೨೦/೨ Editor : Sri. BR. Ravindranath 


ಶ್ರೀ ಶಕ ೧೯೪೫ ಶುಭಕೃತ ನಾಮ ಸಂವತ್ಸರ ಉತ್ತರಾಯಣ ವಸಂತ ಯತು ಚಾಂದ್ರಮಾನ ಚೈತ್ರಮಾಸ ಸೌರಮಾನ ಮೇಷ 


ದಿ। ಪ್ರೊ ಎಂ.ವಿ. ಸೀತಾರಾಮಯ್ಯ ಪ ಹೊಂಗನಸು ಓದುಗರಿಗೆ 
ಟ್ಟ ಸಂಸ್ಥಾಪಕರು ಸ ಯುಗಾದಿ ಹಬ್ಬದ ಶುಭಾಶಯಗಳು ಶುಭಕೃತ ನಾಮ ಸಂವತ್ಸರವು 
ಚ್‌. y y 
ನಾಡೋಜ ಪ್ರೊ. ಎಂ. ಎ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ 


ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 
ಅ 
ಪ್ರೊ.ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ 
ಅ 
ಡಾ. ಬೈರಮಂಗಲ ರಾಮೇಗೌಡ ಮತ್ತು 
BE ಶ್ರೀ ವಿ.ನಾಗರಾಜರಾವ್‌ ಸಮೂಹ ಮಾಧ್ಯಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ 
ಗೌ। ಕಾರ್ಯದರ್ಶಿ 
ಡಾ. ಬಿ.ಸಿ. ರಾಜಕುಮಾರ್‌ 
ಮೊ : ೯೯೧೬೧೩೮೫೪೨ ವ ಆ 
ಗೌ। ಕೋಶಾಧಿಕಾರಿ ಪ Np A ಪ — 
ಡಾ| ಎಸ್‌. ಅನಿಲ್‌ಕುಮಾರ್‌ | Ar 11. ಶ್ಚ ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ ಮತ್ತು 
ಮೊ: ೯೯೬೪೪೬೫೯೫೬ - ೬111 1 | ಶ್ರೀವಿ. ನಾಗರಾಜರಾವ್‌ ಸಮೂಹ ಮಾಧ್ಯಮ 
ಸಂಪಾದಕರು | ಎನ 1 (6! 60 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಡಾ. 
ವಾ್‌ ರ್ಟ” fs 18... | ಎಜಯಾ ಹಾಗೂ ಶ್ರೀ ಶ್ರೀನಿವಾಸ ಜಿ.ಕಪ್ಪಣ್ಣ 
ಸೂ ರ್ಯ ಭಃ HA ಅವರು ಶ್ರೀ. ವಿ.ನಾಗರಾಜರಾವ್‌ ಸಮೂಹ 


ಪಸ್ತಪೂ ಸಂಯೋಜನಾಧಿಕಾರಿ W444 ಮಾಧ್ಯಮ ಪ್ರಶಸ್ತಿಯನ್ನು ಹಿರಿಯ ಪತ್ರಕರ್ತ 
ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ I | 


ಮೊ : ೯೫೩೫೦೯೭೩೩೭ 
ಸಂಶೋಧನ ಕೇಂದ್ರ . ; 
ಸಂಯೋಜನಾಧಿಕಾರಿ ್ರೂ.ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸಿಗೆ ಆಯ್ಕೆಯಾಗಿದ್ದ 


4 ಶ್ರೀ ಸ ಎನ್‌. 1೬.12 ಅವರಿಗೆ ಪ್ರದಾನ 


ಠಾ. ಚಿತ್ರಯ್ಯ ಪೂಜಾರ್‌... ಡಾ.ಬಿ.ಎಸ್‌.ಸುಮಿತ್ರಾಬಾಯಿ ಅವರು ಅನಾರೋಗ್ಯ ನಿಮಿತ್ತ ಈ ಮ ಭಾಗವಹಿಸಿರಲಿಲ್ಲ. 
ಚಂದಾ ವಿವರಗಳು ಡಾ.ವಿಜಯಾ ಅವರು ಮಾತನಾಡಿ ಪತ್ರಿಕಾ ಕ್ಷೇತ್ರದಲ್ಲಿ ತಮ್ಮ ಹಾಗೂ ಶ್ರೀ ಎಜ್‌.ಎನ್‌.ಆನಂದ 
ಹ ೨ 2... ಅವರ ಜೊತೆಗಿನ ಬಾಂಧವ್ಯವನ್ನು ಸ್ಮರಿಸಿಕೊಂಡರು. ಅವರ ಕೃತಿಗಳನ್ನು ಮುದ್ರಿಸಿದ ವಿಚಾರ 
ಐದು ವರ್ಷಗಳ ಚಂದಾ : ರೂ. ೧೦೦/- DS ೧) ಲ ವ ರ 
ಭಾ ಹಂಚಿಕೊಂಡರು. ಶ್ರೀ ಎಚ್‌.ಎನ್‌.ಆನ೦ದರವರ ಪತ್ರಿಕಾ ಬರವಣಿಗೆ ಮೊನಚನ್ನು ಉದಾಹರಣೆಗಳ 
ಸ್ಥಾಪನೆ : ೬-೦೫-೧೯೭೯ ತುಣುಕುಗಳ ಮೂಲಕ ವಿವರಿಸಿದರು. 
ಎಂ.ಎ ಬಳ ಬಮ ಚಕ ಚತು ಶ್ರೀ ಎಚ್‌.ಎನ್‌.ಆನ೦ದರ ಸಹಪಾಠಿ ಶ್ರೀ ಶ್ರೀನಿವಾಸ ಜಿ ಕಪ್ಪಣ್ಣನವರು ತಾವಿಬ್ಬರೂ ನ್ಯಾಷನಲ್‌ 
ಜಿ.ಎಲ.ಶೀ. ಪತಿಷ್ಠಾನದ ರಸ್ತೆ ಕಾಲೇಜಿನಲ್ಲಿ ಸಹಪಾಠಿಗಳಾಗಿದ್ದ ಸಂದರ್ಭವನ್ನು ಸ್ಮರಿಸಿದರು. ಡಾ.ಎಚ್‌.ನರಸಿಂಹಯ್ಯನವರ 
1 2 2 ₹2 1೬ ಆಪ್ತಬಳಗದಲ್ಲಿ ಗುರುತಿಸಿಕೊಂಡಿದ್ದ ಬಗ್ಗೆ ವಿವರಿಸಿದರು. 
ಬೆ೦ಗಳೂರು - ೧೯ ಶ್ರೀ ಎಚ್‌.ಎನ್‌.ಆನಂದ ಅವರು ತಾವು ಬೆಳೆದು ಬಂದ ಬಗೆ ಮತ್ತು ತಮ್ಮ ಮೇಲೆ ಪ್ರಭಾವ 
ದೂರವಾಣಿ :೨೬೬೧೫೮೭೭ ಬೀರಿದ ವ್ಯಕ್ತಿಗಳನ್ನು ಸ್ಮರಿಸಿಕೊಂಡರು. ಪ್ರಶಸ್ತಿ ನೀಡಿದ ಶ್ರೀ ವಿ.ನಾಗರಾಜರಾವ್‌ ಅವರ ಕುಟುಂಬಕ್ಕೆ 


ತು ಪ್ರಶಸ್ತಿಗೆ ಆಯ್ಕೆಮಾಡಿದ ಬಿ.ಎಂ.ಶ್ರೀ. ಪ್ರತಿಷ್ಠಾನಕ್ಕೆ "ಧನ್ಯವಾದವನ್ನು ಅರ್ಪಿಸಿದರು. ಪ್ರತಿಷ್ಠಾನದ 
web: www.bmshri.org Kk ಧಕ್ಷರಾದ ಡಾ. ಬೈರಮಂಗಲ ರಾಮೇಗೌಡ ಪ್ರಾಸವಿಕವಾಗಿ ಮಾತನಾಡಿದರು. 
ಸ ಕಾರ್ಯಕ್ರಮದಲ್ಲಿ ಆಯ್ಕೆ ಸಮಿತಿಯ ಡಾ. .ಪೆದ್ಧರಾಜ್‌ ದಂಡಾವತಿ ಮತ್ತು ಡಾ.ಟಿ.ವೆಂಕಟೇಶ್‌ 


ಬೆಳಗೆ 10-30ರಿ೦ದ ಸಂಜೆ 5-30ಗಂಟೆ. 
TE ರ್ತಿಯವರು, ಕಾರ್ಯಕಾರಿ ಸಮಿತಿಯ ಸದಸ ರು ಹಾಗೂ ಇತರ ಗಣ್ಯ ಅತಿಥಿಗಳು 


Honganasu April 2022 


Vol. 10 Issue 1 


ಒಂದು ಸಣ್ಣ ಊರಿನ ಶಾಲೆಯಲ್ಲಿ ಪ್ರಾರಂಭಗೊಂಡ 
ಸಮಸ್ಯೆ ಇಂದು ವಿಶ್ವ ಮಟ್ಟದಲ್ಲಿ ಸುದ್ದಿ! ಯಾಗುತ್ತಿದೆ. ನಮ್ಮ ದೇಶದಲ್ಲಿ 
ಹಲವಾರು ಜಲಂತೆ ಸಮಸ್ಯೆ ಗಳನ್ನು' ಎದುರಿಸುತ್ತಿರುವ ಅಸಂಖ್ಯಾತ 
ಜನರಿಗೆ ಪರಿಹಾರಗಳನ್ನು ನೀಡುವುದು ಕಷ್ಟೆವಾಗುತ್ತಿರುವ ಈ 
ಕಾಲಘಟ್ಟದಲ್ಲಿ ತಲೆತಲಾಂತರದಿಂದ ಒಂದುಗೂಡಿ ಬಾಳುತ್ತಿರುವ 


ಸಮುದಾಯಗಳ ನಡುವೆ ಉಂಟಾಗಿರುವ ಒಂದು ಸಣ್ಣ 


ಗೊಂದಲ ಈ ಮಟ್ಟಕ್ಕೆ ತಲುಪಬೇಕಾಗಿತ್ತೇ ಎಂಬ ಸಂದೇಹ 
ಉಂಟಾಗಿದೆ. 

ಅನ್ನ, ನೀರು ಮತ್ತು ಸೂರುಗಳು ಇಲ್ಲದ ಜನರ 
ಕಷ್ಟಗಳನ್ನು ನಿವಾರಿಸುವತ್ತ ಸುದ್ದಿಗಳನ್ನು ನೀಡಬಹುದಾದ 
ದಿನಪತ್ರಿಕೆಗಳ ಅಮೂಲ್ಯ ವರದಿಗಳ ಬದಲಾಗಿ ಸಮುದಾಯಗಳ 
ನಡುವಿನ ಗೊಂದಲದ ವರದಿಗಳಿಗೆ 
ನೀಡಲಾಗುತ್ತಿದೆ. 

ದೇಶದ ಮಟ್ಟದಲ್ಲಿ ನ್ಯಾಯಾಲಯಗಳಲ್ಲಿ 
ಇತ್ಯರ್ಥಗೊಳ್ಳಲು ದಶಕಗಳಿಂದ "ಕಾಯುತ್ತಿರುವ ಕೋಟಿಗಟ್ಟಲೆ 
ವ್ಯಾಜ್ಯಗಳು ಬಾಕಿ ಇರುವಾಗ, ದೇಶಾದ್ಯಂತ ಜೈಲುಗಳಲ್ಲಿ 
ಕೊಳೆಯುತ್ತಿರುವ ಲಕ್ಷಾಂತರ ಅಂಡರ್‌ ಟ್ರಯಲ್‌ ಕೈ ದಿಗಳಿ ಜೀವನ 
ಹಾಗೂ ವಟುಂಬಗಳು ಹಾಳಾಗುತ್ತಿರುವಾಗ ಮತ್ತು ಅಂತಹ 
ಕೈದಿಗಳನ್ನು ವರ್ಷಾನುಗಟ್ಟಲೆ ಸರ್ಕಾರ ತೆರಿಗೆದಾರರ ಹಣದಿಂದ 
ದ ಪರಿಸ್ಥಿತಿ ಇರುವಾಗ ಸಮುದಾಯಗಳ 
ನಡುವಿನ ಗೊಂದಲ ನಿವಾರಣೆಗೆ ಆದ್ಯತೆ ನೀಡುವಂತಹ 
ಸನ್ನಿವೇಶ ಬಂದೊದಗಿದೆ. ಸರ್ಕಾರಗಳು "ತಮ್ಮ ಮೇಲಿರುವ 
ಪ್ರಮುಖ ಜವಾಬ್ದಾರಿಗಳನ್ನು ನಿಭಾಯಿಸಲು ಕಷ್ಟಪ ಪಡುತ್ತಿರುವಾಗ 
ಬಹಳ ಕಷ್ಟಪಟ್ಟು ಗಳಿಸಿರುವ ಸಂಪನ್ಮೂಲಗಳನ್ನು ಈ ಗೊಂದಲ 
ನಿವಾರಣೆಗೆ ಬಳೆಸಬೇಕಾಗಿ ಬಂದಿದೆ. 

ಉನ್ನತ ಶಿಕ್ಷಣ ಪಡೆದಿರುವ, ಉನ್ನತ ಹುದ್ದೆಗಳ 
ಜವಾಬ್ದಾರಿಗಳನ್ನು ಹೊಂದಿರುವ ಬುದ್ಧಿಜೀವಿಗಳು ದೇಶದ 
ಜನರು ಎದುರಿಸುತ್ತಿರುವ ತೊಂದರೆಗಳನ್ನು ನಿವಾರಿಸಲು 


ವಿನಿಯೋಗಿಸಬಹುದಾದ ಸಮಯ, ಬುದಿ, ಸಂಪನ್ಮೂಲಗಳನ್ನು 
ಗೊಂದಲ ನಿವಾರಣೆಗೆ ಮೀಸಲಿಡಬೇಕಾಗಿ ಬಂದಿದೆ. ನಮ್ಮ 
ಸಮಸ್ಯೆಗಳನ್ನು 


ದೇಶದ ನಾಗರಿಕರು ವೈಯಕ್ತಿಕ ಮಟ್ಟದ 
ನಿವಾರಿಸುವತ ಮಾಡಬೇಕಾದ ಚಿಂತನೆ, ಚರ್ಚೆಗಳ ಬದಲಾಗಿ 


ಈ ಗೊಂದಲದ ವಿವಿಧ ಆಯಾಮಗಳ ಬಗ್ಗೆ ತಮ್ಮ ಅಮೂಲ್ಯ 


ಸಮಯವನ್ನು ಬಳಸಿಕೊಳ್ಳುತ್ತಿದ್ದಾರೆ. 
ಹೀಗೆ ಮೊದಲೇ ಸಂಪನ್ಮೂಲಗಳ ಕೊರತೆಗಳು 
ದೇಶದ ಪ್ರಗತಿ ಅಡ್ಡಿ ಉ೦ಟುಮಾಡುತ್ತಿವೆ. ಜೊತೆಗೆ ಸುಲಭವಾಗಿ 


ಪರಿಹರಿಸಿಕೊಳ್ಳಬಹುದಾದ ಈ ಗೊಂದಲಕ್ಕೆ ನಮ್ಮ ಅಮೂಲ್ಯ 


ಸಂಪನ್ಮೂಲಗಳು ವ್ಯಯಗೊಳ್ಳುತ್ತಿವೆ. ಈ ಬೆಳವಣಿಗೆ ನಮ್ಮ 
ದೇಶದ ಪ್ರಗತಿಗೆ ಅಡ್ಡಿ ಉಂಟುಮಾಡುವ ಸಂಭವವಿದೆ. 
ಇದರ ಜೊತೆಗೆ ಈಗ" ಯುದ್ಧಮಾಡುತ್ತಿರುವ ಎರಡು ದೇಶಗಳು 
ಭೌಗೋಳಿಕವಾಗಿ ಭಾರತದಿಂದ ಬಹುದೂರದಲ್ಲಿದ್ದರೂ ಈ 
ಯುದ್ದದ ಪರಿಣಾಮಗಳು 
ಉಂಟುಮಾಡುವ ಚಿಹ್ನೆ ಗಳು ಕಾಣುತ್ತಿವೆ. 

ಇವೆಲ್ಲಕ್ಕೆ ಕೊನೆ ಎಂದು 'ಮತ್ತು ಈ ಪರಿಸ್ಥಿತಿಯಲ್ಲಿ 
ನಾವು ಏನು 'ಮಾಡಬಹುದು ಎಂದು ಚಿಂತನೆ ಮಾಡುವುದು 
ಒಳಿತಲ್ಲವೇ? 

- ಬಿ.ಆರ್‌. ರವೀಂದ್ರನಾಥ್‌ 


ಹೆಚು ಪ್ರಾಶಸ 
ಔಚ ಮ್‌ ಟ್ರ 


ಭಾರತದ ಆರ್ಥಿಕ ಪ್ರಗತಿಗೆ ಅಡ್ಡಿ 


ಹಸ್ತಪ್ರತಿ ವಿಭಾಗ : ಮಾರ್ಚ್‌ ೨೦೨೨ 

ಪುರಾತತ್ವ ಶಾಸ್ತ್ರ "ಮತ್ತು ಅದರ ಪೂರಕ ವಿಷಯಗಳು' ಎಂಬ 
ವಿಷಯಗಳನ್ನೊಳಗೊಂಡ ಒಂದು ದಿನದ ಬಹುಶಿಸ್ತೀಯ 
ರಾಷ್ಟೀಯ ವಿಚಾರ ಸಂಕಿರಣವನ್ನು ಚಿಕ್ಕಬಳ್ಳಾಪುರ ಪ್ರಥಮ ದರ್ಜೆ 
ಕ ಲೇಜು ದಿನಾಂಕ ೫ ಮಾರ್ಚ್‌ ೨೦೨೨ರಂದು ಆಯೋಜಿಸಿತ್ತು 
ಕಸ್ಪಪ್ರತಿ ಮತ್ತು ತಾಳಗರಿಗಳ ಪ್ರದರ್ಶನಕ್ಕಾಗಿ ಪ್ರತಿಷ್ಠಾನವನ್ನು 
ಆಹ್ವಾನಿಸಲಾಗಿತ್ತು. ಪ್ರತಿಷ್ಠಾನವು ತಾಮಪಟವನ್ನು, ತಾಳೆಗರಿಗಳನ್ನು 
ಕಡತಗಳನ್ನು ಮತ್ತು ವಿವಿಧ ಹಸ್ತಪ್ರತಿಗಳ ಪ್ರದರ್ಶನವನ್ನು 
ರ್ಪಡಿಸಿತ್ತು. ಪ್ರತಿಷ್ಠಾನದ ಹಸ್ತಪ್ರತಿ ಸಂಯೋಜಕರಾದ ಶ್ರೀ 
ಬಿ.ಎಸ್‌. ಗುರುಪ್ರಸಾದ್‌ ಅವರು ಪ್ರದರ್ಶನವನ್ನು ಏರ್ಪಡಿಸಿ, 
ಓಂದು ಪ್ರಾತ್ಯಕ್ಷಿಕೆಯನ್ನು ನೀಡಿ, ಹಸ್ತಪ್ರತಿಗಳ ಸಂರಕ್ಷಣೆಯಲ್ಲಿ 
ಪ್ರತಿಷ್ಠಾನದ ಪಾತ್ರವನ್ನು ಕುರಿತು ಉಪನ್ಯಾಸ ನೀಡಿದರು. ಶ್ರೀಮತಿ 
ವರಲಕ್ಷ್ಮಿ ಬಿ.ಕೆ. ಅವರು ಪ್ರದರ್ಶನಕ್ಕೆ ಬೇಕಾದ ಸಿದ್ದತೆ ಮತ್ತು 
ಹಾಯ ನೀಡಿದರು. ಈ ವಿಚಾರ ಸಂಕಿರಣದ ಸಂಘಟನಾ 
ಕಾರ್ಯದರ್ಶಿಗಳಾದ ಇತಿಹಾಸ ಪ ಸರ ಡಾ. ಷಫಿ ಅಹಮದ್‌ 
ಅವರು ಪ್ರದರ್ಶನಕ್ಕೆ ಬೇಕಾದ ವ್ಯವಸ್ಥೆ ಗಳನ್ನು ಅಚ್ಚುಕಟ್ಟಾಗಿ 
ನೆರವೇರಿಸಿದ್ದರು. 


೧೨-೩-೨೦೨೨ ರಂದು ಬೆಂಗಳೂರು, ಜಯನಗರ, ವಿಜಯ 
ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಷ್ಠಾನಕ್ಕೆ ಶೈಕ್ಸಣಿಕ ಭೇಟಿ ನೀಡಿದ್ದರು. 


RE 


ಜಯನಗರ ವಿಜಯ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾದ 
ಡಾ.ಎಸ್‌.ಎಲ್‌. ಮಂಜುನಾಥ್‌ ನೇತೃತ್ವದಲ್ಲಿ ಅವರ 
ಹೋದ್ಯೋಗಿಗಳಾದ ಡಾ. ರಾಮಮೂರ್ತಿ, ಡಾ. ಲಕ್ಷ್ಮೀ ಪಿ. 
ಮತ್ತು ಶ್ರೀಮತಿ ರೂಪ, ಸಹಪ್ರಾಧ್ಯಾಪಕರು ಮತ್ತು ಹನ್ನೆರಡು 
ಬಚ್ಛಿಕ ಕನ್ನಡ ವಿದ್ಯಾರ್ಥಿಗಳೊಂದಿಗೆ ದಿನಾಂಕ ೧೨೫ೇ ಇ... 
೦0೨೨ರಂದು ಪ್ರತಿಷ್ಠಾನದ ಹಸ್ತಪ್ರತಿ ವಿಭಾಗಕ್ಕೆ ಭೇಟಿ ನೀಡಿದ್ದರು. 
ತಿ ಸಂಯೋಜಕರಾದ ಶ್ರೀ ಬಾ ಗುರುಪ್ರಸಾದ್‌ ಅವರು 
ಸಂಗಹಾಲಯದ ಉಗಮ, ಬೆಳೆದುಬಂದ ದಾರಿ, 
ವಿಭಾಗದ ಕಾರ್ಯ ಚಟುವಟಿಕೆಗಳು ಮತ್ತು ಹಸ್ತಪ್ರತಿ ವಿಭಾಗದ 
ಪಕಟಣೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ವಿವಿಧ 
ಲಿಪಿಗಳ ಮತ್ತು ವಿವಿಧ ಭಾಷೆಗಳ ತಾಳೆಗರಿ ಗ್ರಂಥಗಳ ಬಗ್ಗೆ 
್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿತ್ತು. 


Page2 | April 2022 Honganasu 


Vol. 10 Issue 1 


ದಿನಾಂಕ : ೦೯-೦೪-೨೦೨೨. ಶನಿವಾರ 


ಸಂಜೆ : ೦೫-೦೦ 


ಸ್ಥಳ : ಎಂ.ವಿ.ಸೀ. ಸಭಾಂಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ದಿ। ತಿಮ್ಮಪ್ಪದಾಸರ ಕೀರ್ತನೆಗಳ ಕೃತಿ : "ಅರ್ಚನ' ಲೋಕಾರ್ಪಣೆ ಕಾರ್ಯಕ್ರಮ 
ಧ್ವನಿಮುದ್ರಿಕೆ ಬಿಡುಗಡೆ 
ಸಮನ್ವಯ ಸಂಗೀತ ಕೇಂದ್ರದ ತಿಮ್ಮಪ್ಪದಾಸರ ಕೀರ್ತನೆಗಳ ಹಾಡುಗಾರಿಕೆ 


ದಿನಾಂಕ : ೧೬-೦೪-೨೦೨೨ ಶನಿವಾರ ಸಂಜೆ : ೪-೩೦ ಗಂಟೆಗೆ 
ಸ್ಥಳ : ಎಂ.ವಿ.ಸೀ. ಸಭಾಂಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 
ಶ್ರೀ ಸಿ.ಕೆ.ನಾಗರಾಜರಾವ್‌, ಶ್ರೀ ಕೆ.ಪಿ.ರಾವ್‌, ಶ್ರೀ ಕೊರಟಿ ಶ್ರೀನಿವಾಸರಾವ್‌ ದತ್ತಿ ಉಪನ್ಯಾಸ ಕಾರ್ಯಕ್ರಮ 
ವಿಷಯ : ಕೊರಟಿ ಶ್ರೀನಿವಾಸರಾವ್‌ ಅವರ "ಐತಿಹಾಸಿಕ ಸಣ್ಣ ಕಥೆಗಳು' 
ಸಂಪನ್ಮೂಲ ವ್ಹಕ್ತಿ : ಡಾ. ಎಲ್‌.ರಾಜೇಶ್‌ 
ಸಾಹಿತಿಗಳು ಮತ್ತು ಸಹ ಪ್ರಾಧ್ಯಾಪಕರು, ವಿ.ವಿ.ಪುರಂ ಸಂಜೆ ಕಾಲೇಜು, ಬೆಂಗಳೂರು 


ಬಿ.ಎಂ.ಶ್ರೀ. ಪ್ರತಿಷ್ಠಾನಕ್ಕೆ ಪ್ರೊ. ಎಂ.ವಿ.ಸೀ. ಅವರ 


ಮರಿಮಗ ಚಿ. ಸಾಹಿಲ್‌ ಪ್ರಸಾದ್‌ ಭೇಟಿ 
ಅಮೆರಿಕಾದ ಮೇರಿಲ್ಯಾಂಡ್‌ ರಾಜ್ಯದ, ಎಲಿಕಾಟ್‌ನ 

ಆರನೇ ತರಗತಿಯ ವಿದ್ಯಾರ್ಥಿ ಚಿ. ಸಾಹಿಲ್‌ ಪ್ರಸಾದ್‌. ಪ್ರೊ. 
ಎಂ.ವಿ.ಸೀ. ಅವರ ಮರಿಮಗ. ಈತ ತನ್ನ ಪೋಷಕರು ಮತ್ತು 
ಅಜ್ಜ ಶ್ರೀ ಎಂ.ಎಸ್‌. ರಾಮಪ್ರಸಾದ್‌ ಅವರೊಂದಿಗೆ ಡಿಸೆಂಬರ್‌ 
೨೦೨೧ರಲ್ಲಿ ಅಚಾನಕ್ಕಾಗಿ ಪ್ರತಿಷ್ಠಾನಕ್ಕೆ ಮತ್ತು ಹಸ್ತಪ್ರತಿ ವಿಭಾಗ- 
ಕೆ ಭೇಟಿನೀಡಿ, ವಿಭಾಗದ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ 
ಪಡೆದು ನಂತರ ಅಮೇರಿಕಾಕ್ಕೆ ಹಿಂದಿರುಗಿ, ಇ-ಮೇಲ್‌ ಮೂಲಕ 
ತನ್ನ ಅನಿಸಿಕೆಯನ್ನು ಈ ರೀತಿ ವ್ಯಕ್ತಪಡಿಸಿದ್ದಾನೆ. ಅವನ ಈ ಕಿರು 
ಲೇಖನವನ್ನು ನಿಮಗಾಗಿ ಇಲ್ಲಿ ಹಾಕಿದೆ. 

BM Sri Pratishtana: The Dedication of Mr. 
Guru Prasad, the Manuscriptologist 
Large brown shelves, crinkly palm leaves in red cloth 
covering, and dusty manuscripts bound in a fragile 
covers: this is the office of Mr. Guru Prasad, the manu- 
scripologist at the BM Sri Pratishtana, an organization 
inspired by famous the Kannada poet of the region, 
Mr. MV Seetharamaiah (also my great grandfather) 
and dedicated to preserving Kannada literature and 

manuscripts from ancient India. 

Preserving centuries old manuscripts isn't an 
easy job. After all, a single collision against any object 
would shatter them. Despite this, Mr. Guru Prasad still 
continues his passionate work and he has preserved 
hundreds of these fragile, but priceless documents. 
The steps he takes in the preservation of ancient trea- 
sures are treating the manuscripts by wrapping them 
in red cloth to protect them from the sun and wash- 
ing them in citronella oil to keep the ink from wearing 
off. Even after all of these tedious efforts, the cleaning 


only lasts for a few years. In addition, he also copies thé 
documents with rigorous and careful scanning machines 
to post them online so many curious citizens can check 
them out. Mr. Guru Prasad does all of this dedicated work 
as a voluntary service. 

The reward that Mr. Guru Prasad may get for a 
his efforts is happiness and the feeling of triumph that hg 
has saved such beautiful pieces of literature so that future 
generations can benefit from all the knowledge that he 
preserved. 

Sahil Prasad, December 2021 


With my great grand father 


Honganasu April 2022 


Vol. 10 Issue 1 


ಬಿ.ಎಂ.ಶ್ರೀ. ಪ್ರತಿಷ್ಠಾನದಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ 


೨೫-೦೨-೨೦೨೨ 


ಪಂಡಿತ್‌ ಎ ಆರ್‌. ರಾಮಣ್ಣ ಮತ್ತು ಶ್ರೀಮತಿ ಪುಟ್ಟಮ್ಮ ದತ್ತಿ ಉಪನ್ಯಾಸ 
ಷಯ- "ಹರಿಶ್ಚಂದ್ರ ಕಾವ್ಯದಲ್ಲಿ 1 ತಗ 
ಉಪನ್ಯಾಸಕರು - ್ರೂ, ಡಿ. ಅಂಜನಪ್ಪ 


ಪಂಡಿತ್‌ ಓ.ಆರ್‌. ರಾಮಣ್ಣ ಮತ್ತು ಶ್ರೀಮತಿ ಪುಟ್ಟಮ್ಮ ದತ್ತಿ ಉಪನ್ಯಾಸವನ್ನು ಗೂಗಲ್‌ 
ಜಾಲಗೋಷ್ಠಿಯ ಮೂಲಕ ನಡೆಸಲಾಯಿತು. ಡಾ.ಆರ್‌.ಲಕ್ಷ್ಮೀನಾರಾಯಣ ಅವರು ತಮ್ಮ ತಂದೆ 
ತಾಯಿಯ ಹೆಸರಿನಲ್ಲಿ ಈ ದತ್ತಿಯನ್ನು ಸ್ಥಾಪಿಸಿದ್ದಾರೆ. 
“ಹರಿಶ್ಚಂದ್ರ ಕಾವ್ಯದಲ್ಲಿ ಹೊಲೆತನದ ವಿಚಾರಗಳು' ಎಂಬ ವಿಷಯವನ್ನು ಕುರಿತು ಚಳ್ಳಕೆರೆಯ ಸರ್ಕಾರಿ 
ಕಾಲೇಜಿನ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ಪ್ರೊ.ಡಿ. ಅಂಜನಪ್ಪ ಚಳ್ಳಕೆರೆ ಅವರು ಜಾಲತಾಣದ 
/ ಮೂಲಕ ನಡೆಸಿಕೊಟ್ಟರು. 


ಹರಿಶ್ಚಂದ್ರ ಕಾವ್ಯದಲ್ಲಿ ಹೊಲೆತನವನ್ನು ರಾಘವಾಂಕನು ವಿವಿಧ ಆಯಾಮಗಳಲ್ಲಿ ಚಿತ್ರಿಸಿದ್ದಾನೆ. 


ಹೊಲೆತನವು ಹುಟ್ಟಿನ ಮತ್ತು ಆಲೋಚನೆಯ ಭಾಗವಾಗಿದೆ. i 
ನಾಲ್ಕು ಪ್ರಸಂಗ ಮತ್ತು ಆಯಾಮಗಳ ಮೂಲಕ ಚಿತ್ರಿಸಿರುವುದನ್ನು ಪ್ರೊ. ಅಂಜನಪ್ಪನವರು 
ಹರಿಶ್ಚಂದ್ರ-ಹೊಲತಿಯರ ಪ್ರಸಂಗ, ಹರಿಶ್ಚಂದ್ರ-ವೀರಬಾಹುಕರ ಪ್ರಸಂಗ, ಹರಿಶ್ಚಂದ್ರ- ಚಂದಮತಿಯರ 
ಸಂಗ ಮತ್ತು ಶಿವಪ್ರತ್ಯಕ್ಷವಾದಾಗ ನಡೆಯುವ ಘಟನೆಗಳ ಮೂಲಕ ವಿವರಿಸಿದರು. 
ರಾಘವಾಂಕನ 'ಕಲಾತ್ಯಕ ದೃಷ್ಟಿಕೋನ ಮತ್ತು ವೈಚಾರಿಕ ದೃಷ್ಟಿಕೋನದ ಮೂಲಕ ಹೊಲೆತನಗಳ ವಿಚಾರಗಳನ್ನು ವಿಮರ್ಶಾತ್ಮಕವಾಗಿ 
ಕೇಳುಗರ ಒಳಗಣ್ಣು ತೆರೆಯುವಂತೆ ವಿವರಿಸಿದರು. 
ಕಾರ್ಯಕ್ರಮದ ಆರಂಭದಲ್ಲಿ ಡಾ.ಬೈರಮಂಗಲ ರಾಮೇಗೌಡ ಅವರು ಉಪನ್ಯಾಸಕರನ್ನು ಹಾಗೂ ಜಾಲಕೊಂಡಿಯ ಮೂಲಕ 
ಹಾಜರಾದ ಕೇಳುಗರನ್ನು ಸ್ವಾಗತಿಸಿ ದತ್ತಿಯನ್ನು ಸ್ಥಾಪಿಸಿರುವ ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದ ಡಾ. ಆರ್‌. ಲಕ್ಷೀನಾರಾಯಣ ಮತ್ತು ಅವರ 
ತಂದೆ-ತಾಯಿಯರ ಪರಿಚಯ ಹಾಗೂ ಸಂಪನ್ಮೂಲ ವ್ಯಕ್ತಿ ಪ್ರೊ. ಅಂಜನಪ್ಪ ಅವರ ಪರಿಚಯ ಮಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. 


ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಡಾ.ಬಿ.ಸಿ.ರಾಜಕುಮಾರ್‌ ಅವರು ವಂದಿಸಿದರು. 


೩-೦೩-೨೦೨೨ 


ಕಣಕಟ್ಟೆ ಕೃ ಪ್ಹಮೂರ್ತಿರಾವ್‌ ದತ್ತಿ 


ಶಾಸ್ತ್ರೀಯ 1.1 ಕಾರ್ಯಕ್ರಮ 
ಹಾಡದವರು -ಶ್ರೀಮತಿ ಕೃತಿಕ ಶ್ರೀನಿವಾಸ 
ಪಿಟೀಲು- ಶ್ರೀ ಕೃತಿಕ ಕೌಶಿಕ್‌ 
ಮೃದಂಗ- ಶ್ರೀ ಪ್ರಜ್ವಲ್‌ ಭಾರದ್ದಾಜ್‌ 


ಈ ದತ್ತಿ ಕಾರ್ಯಕ್ರಮದ ಅಡಿಯಲ್ಲಿ ಶ್ರೀಮತಿ ಕೃತಿಕ ಶ್ರೀನಿವಾಸನ್‌ ಮತ್ತು ತಂಡದವರು ಶಾಸ್ತ್ರೀಯ 
ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಕಾರ್ಯಕಮದಲ್ಲಿ ಈ ಕೆಳಕಂಡ ಸಂಗೀತ ಕೃತಿಗಳ ಗಾಯನ 
ನಡೆಸಿದರು. 

೧. ಸಾಮಗಾನ ಲೋಲನೆ - ಹಿಂದೋಳ ರಾಗ-ಆದಿ ತಾಳ, ಸಂಯೋಜನೆ : ಪಾಪನಾಶಂ ಶಿವಂ 
ನ ನ ಇ] ಜ್ಞಾನಮೊಸಗ ರಾಗ-ಪೂರ್ವಿಕಲ್ಯಾಣಿ- ರೂಪಕ ತಾಳ, ಸಂಯೋಜನೆ : ತ್ಯಾಗರಾಜ 
೩. ಮೀವಲ್ಲ ಗುಣದೋಷ-ಕಪಿ-ಖಂಡಚಾಪು ತಾಳ, ಸಂಯೋಜನೆ : ತ್ಯಾಗರಾಜ 
೪. ಭಜರ” 'ಮಾನಸ-ಅಭೇರಿ ರಾಗ-ಆದಿ ತಾಳ, ಸಂಯೋಜನೆ : ಮೈಸೂರು ವಾಸುದೇವಾಚಾರ್ಯ 
೫. ಮನವೇ ಮಂತ್ರಾಲಯ - ರಾಗಮಾಲಿಕೆ - ಆದಿ ತಾಳ- ಪದ್ಮಚರಣ್‌ ಸಂಯೋಜನೆ : ಮಂಗಳ 
ಕಾರ್ಯಕ್ರಮದ ಆರಂಭದಲ್ಲಿ ಪ್ರತಿಷ್ಠಾನದ ಸದಸ್ಯರಾದ ಡಾ.ನಳಿನಿ ವೆಂಕಟೇಶ್‌ ಅವರು ದತ್ತಿ ದಾನಿಗಳ ಪರಿಚಯ ಮತ್ತು ಶಾಸ್ತ್ರೀಯ 
೦ಗೀತ ಕಲಾವಿದೆ ಶ್ರೀಮತಿ ಕೃತಿಕ ಶ್ರೀನಿವಾಸನ್‌ ಮತ್ತು ತಂಡದವರನ್ನು ಪರಿಚಯ ಮಾಡಿಕೊಟ್ಟರು. 
ಡಾ.ಬೈರಮಂಗಲ ರಾಮೇಗೌಡ ಅವರು ದತ್ತಿ ದಾನಿಗಳು ಮತ್ತು ಅವರ ಸಂಗೀತ ಸಾಧನೆ ಕುರಿತು ಮಾತನಾಡಿದರು. ಕಾರ್ಯಕ್ರಮವನ್ನು 
ನಡೆಸಿಕೊಟ್ಟ ಶ್ರೀಮತಿ ಕೃತಿಕ ಶ್ರೀನಿವಾಸನ್‌ ಮತ್ತು ತಂಡದವರ ಸಾಧನೆಯನ್ನು ಪ್ರಶಂಸೆ ಮಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಡಾ.ನಳಿನಿ 
ವೆಂಕಟೇಶ್‌ ಅವರು ವಂದಿಸಿದರು. 


Page4 April 2022 Honganasu 


Vol. 10 Issue 1 


ಹಿಂದಿನ ಸಂಚಿಕೆಯಿಂದ 
ಭಾವಗೀತೆಯ ಪ್ರಕಾರದಲ್ಲಿ ಹೇಗೆಯೋ ಹಾಗೆಯೇ 

ನವೋದಯದ ಸಣ್ಣಕಥೆಯಲ್ಲಿಯೂ ಭಾವುಕತೆಗೆ ಪ್ರಾಧಾನ್ಯ. ಜೊತೆಗೆ 
ಆದರ್ಶ ಬದುಕಿನ ಪದರುಗಳನ್ನು ಎತ್ತಿ ತೋರುವುದೂ ಸಾಹಿತ್ಯದ 
ಉದ್ದೇಶವೆಂಬ ಭಾವನೆಯಿತ್ತು ತಮ್ಮ ಕೃತಿಗಳು ಸಾಮಾನ್ಯವಾಗಿ 
ಆ ಕಾಲದಲ್ಲಿ ಮುಖ್ಯವೆಂದು ಭಾವಿಸಲಾಗಿದ್ದ ಜೀವನ ಮೌಲ್ಯಗಳ 
ಪೃಥಕ್ಕರಣೆ ಮಾಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು. ಕರುಣೆ, 
ಔದಾರ್ಯ, ಶೀಲರಕ್ಷಣೆ, ಸಂಸ್ಕೃತಿಯ ಬಗೆಗಿನ ಅಭಿಮಾನ, ಧಾರ್ಮಿಕ 
ಚೌಕಟ್ಟಿನೊಳಗಿನ ಬದುಕು - ಇಂಥವು ಆಗಿನ ಮೌಲ್ಯಗಳು. ಹೀಗಾಗಿ 
ನವೋದಯದ ಕತೆಗಳಲ್ಲಿ ಹೊರಸಂಗತಿಗಳ ಮೂಲಕವಾದ ನಿರೂಪಣೆ 
ಹೆಚ್ಚು ಪ್ರಾಧಾನ್ಯ ದೊರೆಯಿತೇ ವಿನಾ ಆಂತರಂಗಿಕ ತೊಳಲಾಟಕ್ಕಲ್ಲ. 
ಆದ್ದರಿಂದಲೇ ಬದುಕಿನ ದುರಂತಗಳನ್ನು ನಿರೂಪಿಸುತ್ತ ಅವುಗಳನ್ನು 
ಭರಿಸುವ ಸಾಮರ್ಥ್ಯ ಬರುವುದು ಶುಚಿ ಜೀವನದಿಂದ ಎಂಬ 
ನಂಬಿಕೆಯನ್ನು ಬಹುಪಾಲು ಲೇಖಕರ ಕತೆಗಳು ಧ್ವನಿಸುವುದು. ನಾವು 
ಗಮನಿಸಿದ ಮುಖ್ಯ ಕತೆಗಾರರೆಲ್ಲ ಮೇಲುವರ್ಣದ ಮಧ್ಯಮವರ್ಗದ 
ಕತೆಗಾರರು. 

ಹಾಗಾಗಿ ಅವರ ಆದರ್ಶಗಳು ಈ ವರ್ಗವರ್ಣಗಳಿಗೆ 
ಸೀಮಿತವಾದವು. ಪಾಶ್ಚಾತ್ಯ. ಪ್ರಭಾವ ನಮ್ಮ ಲೇಖಕರಲ್ಲಿ 
ಉದಾರವಾದಿತ್ಚವನ್ನು ಉಂಟುಮಾಡಿತೆಂಬುದು ನಿಜ, ಹೀಗಾಗಿ ಅವರ 
ಕೃತಿಗಳು ಕೆಳವರ್ಗದ ಜನರ ಬದುಕಿನ ಉದಾತ್ತತೆ, ಹಿರಿತನಗಳನ್ನೂ 
ಗುರುತಿಸಿ ಗೌರವಿಸುವುದಕ್ಕೆ ಸೀಮಿತವಾಯಿತು. 

ಎಲ್‌. ಎಸ್‌. ಶೇಷಗಿರಿ ರಾಯರು ಈ ಎಲ್ಲವನ್ನೂ 
ಸೇರಿಸಿ "ಸಜ್ಜನಿಕೆಯ ದರ್ಶನ', ಅ೦ದರೆ “ಮನುಷ್ಯನ ಒಳ್ಳೆಯತನದ 
ಸಾಧ್ಯತೆ' ಎಂದು ಹೇಳುವಂತೆ ತೋರುತ್ತದೆ. ಅವರ ಬಹುತೇಕ 
ಕತೆಗಳ ವಸ್ತು ಮಧ್ಯಮವರ್ಗದ ಪಾತ್ರಗಳ ಮೂಲಕ ಅಥವಾ 
ಮಧ್ಯಮವರ್ಗದ ವ್ಯಕ್ತಿಗಳ ದೃಷ್ಟಿಯ ಮೂಲಕ ಬದುಕಿನ ಅನ್ವೇಷಣೆ. 
ಅವರ ದುಃಖದುಮ್ಮಾನಗಳು, ಏಳುಬೀಳುಗಳು, ರೀತಿನೀತಿಗಳು, 
ಕಟ್ಟು-ಕಟ್ಟಳೆಗಳು, ನೀತಿ-ನಂಬಿಕೆಗಳು - ಇಂಥವುಗಳ ಚಿತ್ರಣದ 
ಮೂಲಕ ಜೀವನವನ್ನು ಕಾಣುವುದು. ಮಧ್ಯಮವರ್ಗದ ವ್ಯಕ್ತಿಗಳೇ ಈ 
ಶೋಧನೆಯ ಸಾಧನಗಳು. 

ಎಂವಿಸೀ ಅವರ ಕತೆಗಳಲ್ಲಿ ತಾತ್ಲಿಕ ಅನ್ವೇಷಣೆಗಿಂತ 
ವ್ಯಕ್ತಿಗಳ ನಡವಳಿಕೆಯ ಚಿತ್ರಣ ಪ್ರಮುಖವಾಗುತ್ತದೆ. ಅವರ ಕತೆಗಳಲ್ಲಿ 
ಒಳಿತು-ಕೆಡುಕುಗಳ ಮುಖಾಮುಖಿ ಕಡಿಮೆ, ಇಲ್ಲವೇ ಇಲ್ಲ 
ಎನ್ನಬಹುದು; ಹಾಗೆಯೇ ಒಳತೋಟಿಗಳೂ. ಮನುಷ್ಯನ ಮೂಲ 
ಮನೋಭಾವ ಒಳ್ಳೆಯತನ ಎಂದು ಕತೆಗಾರರು ಪ್ರತಿಪಾದಿಸದಿದ್ದರೂ, 
ಒಳ್ಳೆಯತನದಿಂದಾಗಿ ಬದುಕು ಎಷ್ಟು ಹಸನಾಗಬಲ್ಲುದು ಎಂದು 
ತೋರಿಸುವುದು ಅವರ ಉದ್ದೇಶವಿದ್ದಂತೆ ತೋರುತ್ತದೆ. ಒಳ್ಳೆಯತನ 


ತೀವ್ರತೆಯಲ್ಲಿ ಎದುರಾಗುವುದಿಲ್ಲ, ಅವರ ಕಣ್ಣಿಗೆ ಬೀಳುವ ಒಳ್ಳೆಯತನಕ್ಕೆ 
ಇಂಥದೇ ಜಾಗ ಎಂಬುದಿಲ್ಲ, ಮಧ್ಯಮವರ್ಗದ ವ್ಯಕ್ತಿಗಳಲ್ಲಿ ಹೇಗೆಯೋ 
“ಕೆಳ'ವರ್ಗದವರಲ್ಲಿಯೂ ಒಳಿತು ಇದೆ ಎಂಬುದನ್ನು ಲೇಖಕರ ಕಣ್ಣು 
ಗುರುತಿಸುತ್ತದೆ. 

ಹೀಗಾಗಿ ವಿದ್ಯೆ ಎಷ್ಟರಮಟ್ಟಿಗೆ ಮನುಷ್ಯನನ್ನು ಒಳ್ಳೆಯವನನ್ನಾಗಿ 
ರೂಪಿಸಬಲ್ಲುದು ಎಂಬ ಜಿಜ್ಞಾಸೆಯೇನೂ ಕಾಣದು. ಆದರೆ 
ಒಳ್ಳೆಯತನಕ್ಕೆ ವಿದ್ಯೇಯೇ ಕಾರಣವಲ್ಲ ಎಂಬ ತಿಳಿವಳಿಕೆಯಿದೆ. ಯಾ- 
ಕೆಂದರೆ, “ಪೆಪ್ಪರಮೆಂಟು', "ಬಾಚಿ ತಬ್ಬಿಕೊಂಡಳು, "ಹೆತ್ತವರ ಪುಣ್ಯ' 
ಮುಂತಾದ ಕತೆಗಳಲ್ಲಿ ನಿರಕ್ಷರರಲ್ಲಿನ ಉದಾತ್ತತೆಯ ದರ್ಶನವಿದೆ. "ನೂರ 
ನಲವತ್ತೆರಡು” ಎ೦ಬ ಕತೆಯ ನಿರೂಪಕ ನಿತ್ಯರೋಗಿ, ಎಲ್ಲ ಯತುಗಳಲ್ಲೂ 
ಯಾವುದಾದರೊಂದು ಕಾಯಿಲೆ ಅವನನ್ನು ಬಳಲಿಸುತ್ತದೆ. ಅದರಲ್ಲೂ 
ಮಳೆಗಾಲ (ಇದು ಸ್ವವಿಷಯವೂ ಆಗಿದೆ!. ಅಂಥ ಕಾಲದಲ್ಲಿ ಒಮ್ಮೆ 
ಆತ ಪೇಟೆಗೆ ಹೋಗುವ ತುರ್ತು. ಬಸ್ಸಿಗಾಗಿ ಕಾದರೆ ಬಸ್ಸು ಬರುವುದಿಲ್ಲ. 
ಹೀಗಾಗಿ ಜಟಕಗಾಡಿಯವನೊಬ್ಬನನ್ನು ಆಶ್ರಯಿಸುತ್ತಾನೆ. ಹೋಗಬೇಕಾದ 
ಜಾಗ ಸೇರಿದಾಗ ಗಾಡಿಯಿ೦ದ ಕೆಳಗಿಳಿದು ನೋಡಿಕೊ೦ಡರೆ ಕೋಟನ 
ಜೇಬಿನಲ್ಲಿ ಪರ್ಸೇ ಇಲ್ಲ! ಎಂಥ ಮುಜುಗರದ ಪರಿಸ್ಥಿತಿ! ಮನೆಯಿಂದ 
ದೂರ ಬಂದಾಗಿದೆ, ಯಾರೂ ಗುರುತಿನವರು ಕಣ್ಣಿಗೆ ಕಾಣಿಸುತ್ತಿಲ್ಲ. 

ಹೀಗಾಗಿ ಅನಿವಾರ್ಯವಾಗಿ ಗಾಡಿಯವನಿಗೆ ಪರಿಸ್ಥಿತಿ ವಿವರಿಸಿ, 
ತನ್ನ ಬಳಿಯ ಯಾವ ವಸ್ತುವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು, 
ಅಥವಾ ಮತ್ತೆ ಮನೆಗೆ ಬಿಟ್ಟರೆ ಎರಡೂ ಕಡೆಯ ಚಾರ್ಜನ್ನು 
ಕೊಡುವುದಾಗಿ ಭರವಸೆ. ಹಾಗೆ ವಾಪಸಾದರೆ “ಕೆಲಸದ ಗತಿಯೇನು? 
ಎಂದು ಗಾಡಿಯವನ ಪ್ರಶ್ನೆ 

ಅದು "ಹಾಳಾದರೆ ಹಾಳಾಗಲಿ' ಎಂಬುದು ನಿರೂಪಕನ 
ಉತ್ತರ. ಆದರೆ ಆ ಜಟಕಾ ಸಾಬಿ ಹಣವಿಲ್ಲದಿದ್ದರೆ ಪರವಾಯಿಲ್ಲ 
ಎನ್ನುತ್ತಾನೆ, ಕೆಲಸದ ಮೇಲೆ ಹೋಗಿ ಎನ್ನುತ್ತಾನೆ. ನಿರೂಪಕ ಕೊನೆಗೆ 
ಕೊಡಬೇಕಾದ ಹಣವನ್ನು ತಲುಪಿಸಲು ಗಾಡಿ ಸಾಮಾನ್ಯವಾಗಿ 
ನಿಲ್ಲುವ ಜಾಗ ಯಾವುದೆಂದು ಕೇಳುತ್ತಾನೆ. ತಾನು ನಿಲ್ಲಬಹುದಾದ 
ಜಾಗಗಳನ್ನು ಹೇಳಿ ಆತ, ಎಲ್ಲೂ ಕಾಣದಿದ್ದರೆ ತನ್ನ ಗಾಡಿಯ ನಂಬರ್‌ 
ನೂರನಲವತ್ತೆರಡರ ಹೆಸರಲ್ಲಿ ಯಾವುದಾದರೂ ದೇವರಿಗೆ ಹಣ್ಣುಕಾಯಿ 
ಮಾಡಿಸಿಬಿಡಿ ಎನ್ನುತ್ತಾನೆ. ಮುಂದೆ ಒಂದು ದಿನ ಆ ಸಂಖ್ಯೆಯ ಕುದುರೆ 
ಗಾಡಿಯನ್ನು ಕಂಡು ಕೊಡಬೇಕಾದ ಬಾಡಿಗೆ ಕೊಡಹೋದರೆ ಅದರ 
ಯುವಕನಾದ ಚಾಲಕ ಹಣ ತೆಗೆದುಕೊಳ್ಳಲಿಲ್ಲ. ತಾನು ಹಣವಿಲ್ಲದೆ 
ಬಂದಾಗ ಗಾಡಿ ಚಾಲನೆ ಮಾಡಿದವನು ಇವನೋ ಇವನ ತಂದೆಯೋ 
ಎ೦ಬ ಅನುಮಾನ. ಹೀಗಾಗಿ ಗಾಡಿಗೆ ತಾನು ಹಣ ಕೊಡಬೇಕಾಗಿದ್ದದ್ದು. 
ಅದನ್ನು ಚಾಲಿಸಿದವನು ಯಾರಾದರೂ ಆಗಿರಲಿ, ಹೀಗಾಗಿ ಎರಡಾಣೆ 
ಬಾಡಿಗೆ ಕೊಟ್ಟು ಕುದುರೆಗೆ ಹುಲ್ಲು ಕೊ೦ಡು ಹಾಕು ಎಂದು ಹಣ 
ನೀಡುತ್ತಾರೆ. 

ಇಲ್ಲಿನ ಒಳ್ಳೆಯತನ, ಔದಾರ್ಯಗಳು ಕೆಳವರ್ಗದವರಲ್ಲಿ 
ಮಾತ್ರವಲ್ಲ, ಅನ್ಯ ಧರ್ಮೀಯನಲ್ಲೂ ಕಾಣಿಸಿಕೊಳ್ಳುವುದು ಮಾನವೀಯತೆ 
ಎಲ್ಲೂ ಕಾಣಬಹುದು ಎ೦ಬ ನಂಬಿಕೆಯನ್ನು ಸೂಸುತ್ತದೆ. (ಸ್ವಲ್ಪ ಮಟ್ಟಿಗೆ 
ಈ ಕತೆ ಭಾರತೀಸುತರ "ಮೋಚಿ'ಯನ್ನು ನೆನಪಿಸುತ್ತದೆ). 


ಎಲ್ಲಿದೆ, ಯಾವ ರೀತಿಯ ವರ್ಗದ ಜನಗಳಲ್ಲಿದೆ ಎಂದು ಮುಂದುವರೆಯುವುದು 
ಹೇಳಲಾಗದು; ಹಾಗೆಯೇ ಕೆಡುಕೂ. ಅವರಿಗೆ ಕೆಡುಕು ತನ್ನ 
Honganasu April 2022 


Vol. 10 Issue 1 


ಬಿಎಂಶ್ರೀ ಪ್ರತಿಷ್ಠಾನ ನಡೆದು ಬಂದ ದಾರಿ-೪ 
ಬಿ.ಆರ್‌. ರವೀಂದ್ರನಾಥ 
ಹಿ೦ದಿನ ಸಂಚಿಕೆಯಿಂದ 


ಪ್ರತಿಷ್ಠಾನವನ್ನು ಕಟ್ಟಿ ಬೆಳೆಸಿದವರು-೪ 


ಪ್ರೊ. ಚಿ. ನ: ಮಂಗಳಾ 
ಏಪ್ರಿಲ್‌ ೧೦, ೧೯೩೮ - ಮೇ ೩೦, ೧೯೯೭ 


ಚಿ. ನ. ಮಂಗಳಾ ಅವರು ಕನ್ನಡದ ಮೊದಲ ಮಹಿಳಾ ಪತ್ರಕರ್ತೆ, ಸಾಹಿತಿ, ಪ್ರಕಾಶಕಿ, ತಿರುಮಲಾಂಬ 
ಅವರ ನೆನಪಿಗಾಗಿ ಶಾಶ್ವತಿ ಸಂಸ್ಥೆಯನ್ನು ಸ್ಥಾಪಿಸಿದರು. 
ಖ್ಯಾತ ಶಿಕ್ಷಣ ತಜ್ಞೆ, ಸ್ತಿ 1೬1 ೬೪. ಆಗಿದ್ದ ಚೆ.ನ. ಮಂಗಳಾ ಅವರು ಏಪ್ರಿಲ್‌ ೧೦, ೧೯೩೮ರ ವರ್ಷದಲ್ಲಿ 
$i, ಬೆಂಗಳೂರಿನಲ್ಲಿ ಜನಿಸಿದರು. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬೆ೦ಗಳೂರಿನಲ್ಲಿ ಪೂರೈ ಸಿದ ಮಂಗಳಾ ಅವರು ಎಸ್‌. 
ಎಸ್‌.ಎಲ್‌.ಸಿ. ವಿದ್ಯಾಭ್ಯಾಸವನ್ನು ಮಂಡ್ಯದಲ್ಲಿ ಪೂರೈಸಿದರು. ಮುಂದೆ ಅವರು ಮೆ ಸೂರಿನ ಮಹಾರಾಣಿ ಕಾಲೇಜಿನಲ್ಲಿ 
ಇಂಟರ್‌ ಮೀಡಿಯೇಟ್‌ ಹಾಗೂ ಬೆಂಗಳೂರಿನ ಸೆಲಟ್ರಲ್‌ ಕಾಲೇಜಿನಲ್ಲಿ ಬಿ.ಎ. ಅನಸ್‌ ೯ (ಇಂಗ್ಲಿಷ್‌) ಪದವಿ ಮತ್ತು 
ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಿಂದ ಎಂ.ಎ. ಪದವಿ. ಪದವಿಗಳನ್ನು ಗಳಿಸಿದರು. 
ಚಿನ. ಮಂಗಳಾ ಅವರು ೧೯೫೯ರ ವರ್ಷದಲ್ಲಿ ಅಧ್ಯಾಪಕಿಯಾಗಿ ಬೆಂಗಳೂರಿನ ಆಚಾರ್ಯ ಪಾಠಶಾಲಾ 
ಕಾಲೇಜಿನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಮುಂದೆ ಅವರು ಎನ್‌ ಎಮ್‌ ಕೆ ಆರ್‌ ವಿ ಕಾಲೇಜು 
ಎಂದು ಪ್ರಖ್ಯಾತವಾಗಿರುವ ರಾಷ್ಟೀಯ ಶಿಕ್ಷಣ ಟ್ರಸ್ಟ್‌ ಪ್ರಾರಂಭಿಸಿದ ನಾಗರತ್ನಮ್ಮ ಮೇಡಾ ಕಸ್ತೂರಿ ರಂಗಶೆಟ್ಟಿ 
ರಾಷ್ಟ್ರೀಯ ವಿದ್ಯಾಲಯ ಮಹಿಳಾ ಕಾಲೇಜಿನ (N.M.K. RN} ಪ್ರಾಂಶುಪಾಲರ ಹುದ್ದೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ವಿದ್ಯಾರ್ಥಿಗಳು, 
ಪೋಷಕರು, ಅಧ್ಯಾಪಕರು, ವಿಶ್ವವಿದ್ಯಾಲಯ ಎಲ್ಲರೊಡನೆ ಉತ್ತಮ ಸಂಬಂಧ ದೊಂದಿಗೆ ವ ಕಾರ್ಯನಿರ್ವಹಿಸಿದ ರೀತಿ ಶ್ಲಾಘನೀಯ. 
ದೆಹಲಿಯ ಅಮರಿಕ ಶಿಕ್ಷಣ ಪ್ರತಿಷ್ಠಾನ, ವಾಷಿಂಗ್‌ಟನ್‌ ವಿದ್ವಾಂಸರ ಅಂತಾರಾಷ್ಟ್ರೀಯ ವಿನಿಮಯ ಪರಿಷತ್ತು, ಬ್ರಿಟಿಷ್‌ ಕೌನ್ಸಿಲ್‌ಗಳ 
ಸಹಯೋಗದಿಂದ ವಿದೇಶದಲ್ಲಿನ ವಿದ್ಯಾಭ್ಯಾಸ ಪದ್ಧತಿ ಅಧ್ಯಯನ ಮಾಡಲು ೧೯೮೨ರಲ್ಲಿ ಅಮರಿಕ, ಇಂಗ್ಲೆಂಡ್‌, ಫ ಫ್ರಾನ್‌' ಪ್ರವಾಸ ಕೈಗೊಂಡರು. 
೧೯೮೪ರ ವರ್ಷದಲ್ಲಿ ಮತ್ತೆ ಅಮನ ಇಂಗ್ಲೆಂಡ್‌ ಪ್ರವಾಸದ ಜೊತೆ ಯುರೋಪಿನ ಆಸ್ಟ್ರಿಯ, ಬೆಲ್ಜಿಯಂ, ಲಕ್ಷಂಬರ್ಗ್‌, ಫಾನ್‌, ಇಟಲಿ, 
ಸ್ವಿಟ್ಟರ್‌ಲೆಂಡ್‌ ದೇಶಗಳಿಗೆ ಬೇಟಿ ನೀಡಿ ಅಲ್ಲಿನ ಶಿಕ್ಷಣ ಕ್ಷೇತದಿಂದ ಅಪಾರವಾದ ಅನುಭವಗಳೆನ್ನು ಹೊತ್ತು ತಂದರು. 
ಚಿ.ನ.ಮಂಗಳಾ ಅವರ ಬರಹಗಳಲ್ಲಿ ಅವರ "ಸುದೀರ್ಪ ಅವಧಿಯ ಅಧ್ಯಾಪನ ಮತ್ತು ಪ ಪ್ರಾಂಶುಪಾಲ ಜವಾಬ್ದಾರಿ ನಿರ್ವಹಣೆಯಲ್ಲಿ 
ದೊರೆತ ಅನುಭವಗಳು ವ್ಯಾಪಕವಾಗಿ ಸಂಚಲನಗೊಂಡಿವೆ. ಹೀಗಾಗಿ ಅವರ ತಗಳ ಸರ್ಕಾರಿ ಧೋರಣೆ, ವಿಶ್ವವಿದ್ಯಾಲಯದಲ್ಲಿ ಕುಗ್ಗುತ್ತಿರುವ 
ದ್ಯಾಭ್ಯಾಸದ ಮಟ್ಟ, ವಿದ್ಯಾರ್ಥಿನಿಯರ ಅಪೇಕ್ಷೆ. ಆಶೋತ್ತರಗಳು, ಪೋಷಕರ ಅಸಹಾಯಕತೆ ಇವೆಲ್ಲದರ ವಿಶಿಷ್ಟ ಅವಲೋಕನಗಳನ್ನು 
ಕಟ್ಟಿಕೊಡುವಂತ ವಿಶಿಷ್ಟ ಕೃತಿಗಳಾಗಿ ಹೊರಹೊಮ್ಮಿವೆ. 
ಜೆ.ನ.ಮಂಗಳಾ ವು “ಭಾರತೀಯ ಸ್ತೀ” ಲೇಖನ ಮಾಲಿಕೆಯಲ್ಲಿ ಅವರು ಹಲವಾರು ವಿದ್ವತ್ಪೂರ್ಣ ಲೇಖನಗಳನ್ನು ಸಹಾ ಪ್ರಸ್ತುತ 
ಪಡಿಸಿದ್ದಾರೆ. "ಭಾರತೀಯ ತತ ಸರಸ್ಪತಿ, ಕರ್ನಾಟಕದ ಮಹಿಳೆಯರು ಮಾಲಿಕೆಯಲ್ಲಿ `ಓ ಕನ್ನಡ 1 ೪೯1. 
ಮುಂತಾದ ಹಲವಾರು ಪುಸ್ತಕಗಳು, ನ್ಯೂ ವರ್ಕ್‌ ಲಿಟರೇಚರ್‌ ಸರಣಿಯ ಹಲವಾರು ಪ್ರ ಪುಸ್ತಕಗಳು, ಆತ ೬. ವ ವೆಟಿಂಗ್‌ 
ಫಾರ್‌ ಮಹಾತ್ಮ ಮ ನ ಮಹಾತ್ಮರ ಬರವಿಗಾಗಿ, "ಹೆಲೆನ್‌ ಕೆಲರ್‌, “ಅಭಾಗಿನಿ', "ಹುಲಿಯ ಬೆನ್ನೇರಿದಾಗ', “ಕೆನಡಾ 
ಕವನಗಳು', “ಎಲ್ಲರೂ ನನ್ನವರು' ಮುಂತಾದವು ಚಿ. ನ. ಮಂಗಳಾ ಅವರ ವೈವಿಧ್ಯಪೂರ್ಣ ಬರಹಗಳಲ್ಲಿ ಸೇರಿವೆ. 
ಚಿ.ನ.ಮಂಗಳಾ ಅವರು ಕನ್ನಡದ ಮೊದಲ ಮಹಿಳಾ ಪತ್ರಕರ್ತೆ, ಸಾಹಿತಿ, ಪ್ರಕಾಶಕಿ, ತಿರುಮಲಾಂಬ ಅವರ ನೆನಪಿಗಾಗಿ ಶಾಶ್ವತಿ 
ಸಂಸ್ಥೆಯನ್ನು ಸ್ಥಾಪಿಸಿದರು. ಈ ರಿದ ವಸ್ತು ಸಂಗಹಾಲಯ, ಮಹಿಳಾ ಅಧ್ಯಯನ ಕೇಂದ್ರಗಳ ಸ್ಥಾಪನೆಯೇ ಅಲ್ಲದೆ ಸಾಹಿತ್ಯ, ಸಂಶೋಧನೆ 
ಮತ್ತು 1 ಕಾರ್ಯ ಕ್ಷೇತಗಳಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಿದ ಮಹಿಳೆಯರಿಗೆ ಈ ಸಂಸ್ಥೆಯ ವತಿಯಿಂದ. ಸದೋದಿತ ಪ್ರಶಸ್ತಿಯನ್ನು 
ನೀಡಲಾಗುತ್ತಿದೆ. 
ಚಿ.ನ.ಮಂಗಳಾ ಅವರಿಗೆ ಅನೇಕ ಪ್ರಶಸ್ತಿ ಗೌರವಗಳು ಸಂದಿರುತ್ತವೆ. 
ಮಾತೋಶ್ರೀ ರತ್ನಮ್ಮ ಹೆಗಡೆ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿರಾಜ್ಯ ಸರಕಾರದ ಬಹುಮಾನ,ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಮಲ್ಲಿಕಾ ಪ್ರಶಸ್ತಿ, 
ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಷಿಪ್‌,ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವು ಇವುಗಳಲ್ಲಿ ಸೇರಿವೆ. 
ಚಿ.ನ.ಮಂಗಳಾ ಅವರ ಕೃತಿಗಳು 
ಎರಡು ಕಾದಂಬರಿಗಳು, ಮೂರು ಜೀವನ ಚರಿತ್ರೆಗಳು, ಎರಡು ಲೇಖನ ಸಂಗ್ರಹಗಳು, ಎರಡು ಸ್ಮರಣ ಗ್ರಂಥಗಳು, ಒಂದು 
ನಾಟಕ- ರೂಪಾಂತರ, ಒಂದು ಪ್ರವಾಸ ಕಥನ, ಐದು ಸಂಪಾದಿತ ಕೃತಿಗಳು, ಮೂರು ಅನುಭವ ಮಾಲೆ ಕೃತಿಗಳು, ಎರಡು ಸಹ ಸಂಪಾದನೆ 
ಕೃತಿಗಳು, ಒಂದು ಸಂಶೋಧನಾ ಪ್ರಬಂಧ. 


ಪೆ: ವಿಕಿಪಿಡಿಯಾ 


|Page6 | April 2022 Honganasu 


Vol. 10 Issue 1 


ಯುಂ ಬ 
ಬಿ ಸಾಯ ಪತ್ರಿಕಾ ನೆನಹು 


thutterstock com - 2450049 


ಪ್ರಶಸ್ತಿಗಳಿಂದ ಹೆಚ್ಚಿದ ಜವಾ ವಾಬ್ದುರಿ 


೦.ಕ.ಸಮಾಚಾರ, ಬೆಂಗಳೂರು 
ಮೌಲಿಕ ಪ್ರಶಸ್ತಿಗಳು ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡುತ್ತವೆ ಎಂದು 
ಹ್‌ ತ ಎಚ್‌.ಎನ್‌.ಆನಂದ ತಿಳಿಸಿದರು. 

ಬಿಎಂಶ್ರೀ ಪ್ರತಿಷ್ಠಾನದ ಹಬ ದ ಕೊಡ ಮಾಡುವ ಎ. Bun 


ಕ್ಕ 
KC 
ww 


» ರಾ ವ್‌ 
£ ಪ್ರತಿಷ್ಠಾನಕ್ಕೆ ಧನ್ಯ ವಾದವನ್ನು ಆಅರ್ಪಿ ಸವರು. 
ತಗ್ಗು ಇ ಸ ಣೆ 
ಬರವಣಿಗೆಯ ಮೂಲ್‌. ಎಚ್‌.ಎನ್‌. ಆನಂದ ಭಾಮ 
ಪೇಡ... ನ sk 
ಮೂಡಿಸಿದ್ದರು ಹಾಗೂ ಪತ್ರಿಕಾ ಕ್ಷೇತ್ರದಲ್ಲಿ ಎಲ್ಲರೊಂದಿಗೂ ಉತ್ತಮ 


ಬಾಂಧೆವೃವನು ರು ಎಂದು ಹೇಳಿದರು. 


ಬಿಎಂಕೀ ಕಲಾಭವನ, ಎನ್‌.ಅರ್‌. ಕಾರ್ಯಕ್ರಮದಲ್ಲಿ ಹಾಯಿ 'ಶಿವಕಾಶ ದೊರ ವದಕ್ಕೆ ಹವ ಜಾತ 
ಆ ಿ | ಎಚ್‌.ನರಸಿಂಹಯ್ಯ ಅವರ ಆಪ್ತಬಳಗದಲ್ಲಿ ಅವರು ಗುರುತಿ ಇಂಡಿದರು 
ಕಾಲೊನಿ ಸಂಜಿ. ef ಎಂದರು. ಬಎಂಫ್ರೀ ಪ್ರತಿಷ್ಠಾನದ ರವ ಕಾರ್ಯದರ್ಶಿ 
9 ಡಾ.ಬಿ.ಸಿ. ರಾಜಕುಮಾರ್‌ಸ್ಮಾಗತಿಸಿದರು. ಪ್ರತಿಷ್ಯಾನದಅಧ್ಯಕ್ಷಡಾ.ಬೈರಮಂಗಲ 

ೌಡ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಡಾ.ವಸಂತಕುಮಾರ್‌ 
ಲ್‌.ಶೇಷೌರಿರಾವ್‌ ವಿಮರ್ಶಾ ಪ್ರಶಸ್ತಿಗೆ 


ನಿಮಿತ್ತ 


ಭಹಯ ೮ HE ಜಾಂ: ಲ 


ಇೃತಿಹಾಸದ್ದಪು ಪುರಾತತ್ವದ ತ ಮಹತ್ವದ ಕೊಡುಗೆ ಸಾಧ 


ಬಿಎಂಫ್ರೀ ಪ್ರತಿಷ್ಠಾನದ ವತಿಯಿಂದ ನಡೆದ ಸಮಾರಂಭದಲ್ಲಿ ಪತ್ರಕರ್ತ 
ಎಚ್‌.ಎನ್‌.ಆನಂದ ಅವರಿಗೆ ಎ. ನಾಗರಾಜರಾವ್‌ ಸಮೂಹೆಮಾಧ್ಯಮ 
ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. 


ಬನದಳತಿದುದೇಶ ಗಳಾಗಿದ್ದ 


ಹೊಡಿ. ಅಂಜನಪ್ಪ ಚಳಕೆರೆ 
ಮತೆ ಪಿ ಭ್ರ 
ಪ್ರೊ. ಅಂಜನಪ್ಪ ಚಳ್ಳಕೆರೆ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯವರು. ಪ್ರಾಥಮಿಕ, 


ನಪ) 


ಮಾಧ್ಯಮಿಕ ಮತ್ತು ಕಾಲೇಜು ಶಿಕ್ಷಣವನ್ನು ಚಳ್ಳಕೆರೆಯಲ್ಲಿ ಪೂರೈಸಿದರು. 'ಪೌಢಶಾಲಾ ವಿದ್ಯಾಭ್ಯಾಸ 
ಪರಶುರಾಂಪುರದಲ್ಲಿ ನಡೆಯಿತು. “ಅಭ್ಯಾನಿಸಿದರು. ಕನ್ನಡ ನರ ಸ್ನಾತಕೋತ್ತರ ಪದವಿಯನು 


ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. ಸಾಹಿತ್ಯ "ಮತ್ತು ಸಿನಿಮಾ ಇವರ ಆಸಕ್ತಿಯ ಕ್ಷೇತ್ರಗಳು. 
ಸಾಹಿತ್ಯ ವಿಮರ್ಶೆ "ಹಾಗೂ ಸಷ ಸಾಹಿತ್ಯದ ಅದ್ಯಯನದಲ್ಲಿ ತೊಡಗಿದ್ದಾರೆ. ನವರು" ಪ್ರಸ್ತುತ 
ಚಳ್ಳಕೆರೆಯ ಹೆಚ್‌.ಪಿ.ಪಿ.ಸಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ನಾತಕೋತ್ತರ ಕನ್ನಡ ಅಧ್ಯಯನ 
ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 
ಪ್ರಕಟಿತ ಕೃತಿಗಳು : ಒಡಲ ಭಾಷೆ, ವೈಚಾರಿಕತೆ ಮತ್ತು ಸಾಂಸ್ಕೃತಿಕ ರಾಜಕಾರಣ, ಕಾರಣ ಮೀಮಾಂಸೆ, ವಿಮರ್ಶೆಯ ವಿವೇಕ, 
ಒಳಗು ಹೊರಗು, ಎಲ್ಲ ತತ್ವಗಳ ಎಲ್ಲೆ ಮೀರಿ, ದಿಬ್ಯಂ ಹಿಡಿವಂತೆ. 


Honganasu April 2022 


Vol. 10 Issue 1 


ಪ್ರಕಟಣೆ 
“ಸೂ.ವೆಂ.ಆರಗ ವಿಮರ್ಶಾ ಪ್ರಶಸ್ತಿ' 
ಬಿ.ಎಂ.ಶ್ರೀ. ಪ್ರತಿಷ್ಠಾನವು ವಾರ್ಷಿಕವಾಗಿ ನೀಡುವ ಸೂ.ವೆಂ. 
ಆರಗ ವಿಮರ್ಶಾ ಪ್ರಶಸ್ತಿಗಾಗಿ ವಿಮರ್ಶಾ ಕ ೈತಿಗಳನ್ನು ಆಹ್ವಾನಿಸಿದೆ. 
ಹತ್ತು ಸಾವಿರ ರೂಪಾಯಿ ನಗದು ಹಾಗೂ ಸ್ಮರಣಿಕೆಗಳನ್ನು 
ಒಳಗೊಂಡಿರುವ ಈ ಪ್ರಶಸ್ತಿಯನ್ನು ೨೦೨೧ನೆಯ ಸಾಲಿನಲ್ಲಿ 
(ಜನವರಿ-ಡಿಸೆಂಬರ್‌ ಅವಧಿ) ಮೊದಲ ಆವೃ ತ್ತಿಯಾಗಿ 
ಪ್ರಕಟವಾಗಿರುವ ಕನ್ನಡದ ಅತ್ಯುತ್ತಮ ವಿಮರ್ಶಾಕೃತಿಯೊಂದಕ್ಕೆ 
ನೀಡಲಾಗುವುದು. 'ಓಿಸಕ್ತರು “ನಂ೨೧ರಲ್ಲಿ ಪ್ರಕಟವಾಗಿರುವ 
ವಿಮರ್ಶಾಕೃತಿಯ ಮೂರು ಪ್ರತಿಗಳ ಜೊತೆ ಪ ಪ್ರತ್ಯೇಕ ಹಾಳೆಯಲ್ಲಿ 
ಏಳಾಸ ಮತ್ತು ಮೊಬೈಲ್‌ ನಂ. ನಮೂದಿಸಿ ಸಲ್ಲಿಸಬೇಕು. 
ಕೃತಿಗಳನ್ನು ಈ ಪತ್ರಿಷ್ಠಾನದ ಏಳಾಸ ಸಕ್ಕೆ ೧೫-೦೪- ೨೦೨೨ ವ 
ಒಳಗೆ ಕಲೆಹಿಸಬೇಕು. 
ಪ್ರಕಟಣೆ 
೨೦೨೦ ನೇ ಸಾಲಿನ ಸಾರಂಗಿ ವೆಂಕಟರಾಮಯ್ಯ-ಪುಟ್ಟಚ್ಚಮ್ಮ 
ಸ್ಮಾರಕ ದತ್ತಿ ಪ್ರಶಸ್ತಿ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದಲ್ಲಿ ಶ್ರೀ ಎಸ್‌.ವಿ.ಶ್ರೀನಿವಾಸರಾವ್‌ 
ಅವರು ಸ್ಥಾಪಿಸಿರುವ ದಿ। ಸಾರಂಗಿ ವೆ೦ಂಕಟರಾಮಯ್ಯ-ಪುಟ್ಟಚ್ಚಮ್ಮ 
ದತ್ತಿ ನಿಧಿಯ ಅಡಿಯಲ್ಲಿ ೨೦೨೦ನೇ ಸಾಲಿನ ಪ್ರಶಸ್ತಿಗೆ ೨೦೨೦ರಲ್ಲಿ 
ಪ್ರಥಮ ಮುದ್ರಣವಾಗಿ ಪ್ರಕಟಗೊಂಡಿರುವ ನಾಟಕ ಕೃತಿಗಳನ್ನು 
ಆಹ್ವಾನಿಸಲಾಗಿದೆ. ನಾಟಕದ ೩ ಪ್ರತಿಗಳನ್ನು ಪ್ರತಿಷ್ಠಾನದ ಕಚೇರಿಗೆ 
ದಿನಾಂಕ: ೧೫-೦೪-೨೦೨೨ ರ ಒಳಗೆ ಕಳುಹಿಸಬೇಕು. 
ಪ್ರಶಸ್ತಿಯ ಮೊತ್ತ ೩೦೦೦/- ರೂ.ಗಳು ಹಾಗೂ ಪ್ರಶಸ್ತಿ 
ಪತ್ರವನ್ನು ವಿಶೇಷ ಸಮಾರಂಭದಲ್ಲಿವಿತರಿಸಲಾಗುವುದು. ಈ 
ಸ್ಪರ್ಧೆಯು ಉದಯೋನ್ಮುಖ ಸಾಹಿತಿಗಳಿಗೆ ಮಾತ್ರ ಸೀಮಿತವಾಗಿದೆ. 
ಅವರು ಗರಿಷ್ಠ ೨ ಕೃತಿಗಳನ್ನು ಮಾತ್ರ ಪ್ರಕಟಿಸಿರಬೇಕು. ಪ್ರಥಮ 
ಕೃತಿಗೆ ಆದ್ಯತೆ ನೀಡಲಾಗುವುದು. 


HONGANASU KANNADA MONTHLY 
RNI No. KAR/KAN/2015/64049 
REGISTERED 
Post office Registration No.RNP/KA/BGS/2229/2021-2023 
dt. 28-12-2020 
Office of Posting: Bangalore PSO, Bangalore 560026 
Price : Annual Subscription Rs. 20/- 
Date of publishing and Posting : 30-03-2022 


ಪ್ರಕಟಣೆ 
ಹಳಗನ್ನಡ ತರಗತಿಗಳು 
೨೦೨೨ರ ಏಪ್ರಿಲ್‌ ೧೩ರಿಂದ ಹಳಗನ್ನಡ ತರಗತಿಗಳನ್ನು 
ಪ್ರಾರಂಭಿಸಲಾಗುತ್ತದೆ. ಆಸಕ್ತರು ೧೦ ಏಪ್ರಿಲ್‌ ೨೦೨೨ರೊಳಗೆ 


ದೂರವಾಣಿಯ ಮೂಲಕ ಅಥವಾ ಇ-ಮೇಲ್‌ ಮೂಲಕ 
ನೋಂದಾಯಿಸಿಕೊಳ್ಳಲು ಕೋರಲಾಗಿದೆ. ತರಗತಿಗಳು ಆರು 


ತಿಂಗಳುಗಳ ಕಾಲ ನಡೆಯಲಿದ್ದು ಹಿರಿಯ ಕನ್ನಡ ವಿದ್ವಾಂಸರು 
ಪಾಠಬೋಧನೆ ಮಾಡುತ್ತಾರೆ. 
ಪಠ್ಯ ವಿಷ ಷಯ : ನಾಗಚಂದ್ರನ “ಸಂಪರಾಮಾಯಣ' 
ಸಂಗ್ರಹದ ಸಮಗ್ರ ಅಧ್ಯಯನ 


ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ : ೬೬1೫113 


* ಪ್ರಶಸ್ತಿ ಹಣ ಬೇಡ - ಡಾ.ಬಿ.ಎನ್‌.ಸುಮಿತ್ರಾಬಾಯಿ * 

ಬಿಎಂಶ್ರೀ ಪ್ರತಿಷ್ಠಾನವು ಕನ್ನಡದ ಸುಪ್ರಸಿದ್ಧ ವಿದ್ಧಾಂಸರೂ 
ವಿಮರ್ಶಕರೂ ಆದ ಪ್ರೊಎಲ್‌.ಎಸ್‌.ಶೇಷಗಿರಿರಾವ್‌ ಅವರ ಹೆಸರಿನಲ್ಲಿ 
ಕೊಡಮಾಡುವ ವಿಮರ್ಶಾ ಪ್ರಶಸ್ತಿ ಪ್ರದಾನ ಸಮಾರಂಭ ೧೫.೩.೨೦೨೨ ರಂದು 
ನಡೆಯಿತು. ಪ್ರಶಸ್ತಿಗೆ ಆಯ್ಕೆಯಾಗಿದ್ದ ಡಾ.ಬಿ.ಎನ್‌.ಸುಮಿತ್ರಾಬಾಯಿ ಅವರು 
ಅನಾರೋಗ್ಯದ ಕಾರಣ ಸಮಾರಂಭದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. 
ಅವರು ಪ್ರತಿಷ್ಠಾನದ ಅಧ್ಯಕ್ಷರಿಗೆ ಕರೆ ಮಾಡಿ ಹೀಗೆ ಹೇಳಿದ್ದಾರೆ. 

“ಪ್ರೊ.ಎಲ್‌.ಎಸ್‌.ಶೇಷಗಿರಿರಾವ್‌ ಅವರ ಪ್ರೇರಣೆ, ಸ್ಫೂರ್ತಿ, 
ಮಾರ್ಗದರ್ಶನಗಳಿಂದಾಗಿಯೇ ನಾನು ವಿಮರ್ಶಾ ಕ್ಷೇತ್ರದಲ್ಲಿ ಉತ್ಸಾಹದಿಂದ 
ಕೆಲಸ ಮಾಡಲು ಸಾಧ್ಯವಾಯಿತು. ಶ್ರೀಮತಿ ಭಾರತಿ ಎಲ್‌.ಎಸ್‌.ಶೇಷಗಿರಿರಾವ್‌ 


ಅವರೊಂದಿಗೂ ಆತ್ಮೀಯ ಒಡನಾಟ ಇದೆ. ಪ್ರೊ. ಶೇಷಗಿರಿರಾಯರಂಥ 
ಸಾಧಕರ ಹೆಸರಿನ ಪ್ರಶಸ್ತಿಗೆ ಭಾಜನಳಾಗಿರುವುದೇ ನನಗೆ ದೊರೆತ ದೊಡ್ಡ 
ಗೌರವ. ನನ್ನ ಆರೋಗ್ಯ ಸರಿಯಾದ ಮೇಲೆ ಪ್ರಶಸ್ತಿಯನ್ನು ಸ್ವೀಕರಿಸುತ್ತೇನೆ. 
ಪ್ರಶಸ್ತಿಯೊಂದಿಗೆ ಕೊಡಲಾಗುವ ಹತ್ತು ಸಾವಿರ ರೂಪಾಯಿಗಳ ನಗದು 
ಪುರಸ್ಕಾರವನ್ನು ಬಿಎಂಶ್ರೀ ಪ್ರತಿಷ್ಠಾನಕ್ಕೆ ದಾನವಾಗಿ ಹಿಂದಿರುಗಿಸುತ್ತಿದ್ದೇನೆ. 
ಅದನ್ನು ಬಿಎಂಶ್ರೀ ಪ್ರತಿಷ್ಠಾನ ಸೂಕ್ತ 'ರೀತಿಯಲ್ಲಿ ಬಳಸಿಕೊಳ್ಳಬಹುದು”. 
'ಜಾ.ಬಿ.ಎನ್‌. ಸುಮಿತ್ರಾಬಾಯಿ ಅವರಿಗೆ ಧನ್ಯವಾದಗಳು. 


ಕರ್ನಾಟಕ ಲೋಚನ 
ನಮ್ಮ ಷಾಣ್ಮಾಸಿಕ ವಿದ್ವತ್‌ ಪತ್ರಿಕೆ ಕರ್ನಾಟಕ ಲೋಚನ 
ತಮ್ಮೆಲ್ಲರ ಸಹಕಾರದಿಂದ, ಸ೦ಶೋಧನಾತ್ಮಕ ಲೇಖನಗಳನ್ನು 
ಒಳಗೊಂಡು ಸುಂದರವಾಗಿ ಮೂಡಿಬರುತ್ತಿದೆ. ಈ ಪತ್ರಿಕೆಯ ಆಜೀವ 
ಸದಸ್ಯ ೈರಾಗಲು ಚಂದಾಹಣ ರೂ. ೧೫೦೦/-ಮಾತ್ರ. ತಾವೆಲ್ಲರೂ ಈ 
ಪತ್ರಿಕೆಗೆ ಚಂದಾದಾರರಾಗಲು ವಿನಂತಿ. 


Printed and published by : B.R.Ravindranath on behalf of the BMSRI SMARAKA PRATISHTANA, B.M.Sri Pratishtana Road, (3rd Main Road) NR Colony, 
Bangalore - 560019 and printed at Annapoorneshwari Printers, No. 11, 10 °C’ Main, 6th Block, Rajajinagar, Bangalore 10 . and published at BMSRI PRATISHTANA, 
B.M.Sri Pratishtana Road, 3 Main Road, NR Colony, Bangalore - 560019 Editor : B.R.Ravindranath 


ವಿಳಾಸ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Paged | April 2022 Honganasu 


Vol. 10 Issue 1 


